ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 466 (450) 

2. ಸದಸ್ಯರ ಹೆಸರು ಶ್ರೀ ಕೆ.ಎ ತಿಷ್ಟೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 

3. ಉತ್ತರಿಸಬೇಕಾದ ದಿನಾಂಕ 16.12.2021 

4. ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 


ಪ್ರಶ್ನೆ ಉತ್ತರ 
ಆರ್ಥಿಕ ಇಲಾಖೆಯು ಹಣ ಭರವಸೆ ಪತ್ರದ ಆಧಾರದ [ಆ ಆರ್ಥಿಕ ಇಲಾಖೆಯಿಂದ ಆಯವ್ಯ ಯದಲ್ಲಿ 
ಮೇಲೆ ಸರ್ಕಾರದ ವಿವಿಧ ಅಭಿವೃದ್ದಿ ಇಲಾಖೆಗಳಿಗೆ ಪ್ರತಿ | ಒದಗಿಸಿದ ರಾಜ್ಯ ಸರ್ಕಾರದ ಅನುದಾನಕ್ಕೆ | 
ತಿಂಗಳು ಬಿಡುಗಡೆಯಾದ ಹಣವನ್ನು ಸಂಬಂಧಿಸಿದ | ಹಣ ಭರವಸೆ ಪತ್ರಗಳನ್ನು ಬಿಡುಗಡೆ ' 
ಇಲಾಖೆಗಳು ಗುತ್ತಿಗೆದಾರರಿಗೆ ವಿತರಿಸಲು | ಮಾಡುವುದನ್ನು ಸರ್ಕಾರದ ಆದೇಶ 


| ಪಾಲಿಸಬೆಕಾದ ನಿಯಮಗನ್ನೊಳಗೊಂಡ | 


ಸಂಖ್ಯೆಣರ ೦3 $F 2007, | 
ಮಾರ್ಗಸೂಚಿಗಳನ್ನು ಹೊರಡಿಸಿರುವುದು ನಿಜವೇ; | ದಿನಾಂಕ;ಗ.12.2007ರ ಅನುಸಾರ 
| 
| (ಹಾಗಿದ್ದಲ್ಲಿ; ಸಂಪೂರ್ಣ ಮಾಹಿತಿ ನೀಡುವುದು) | ದಿನಾಂಕ:01.01.2008ರಿಂದ ಜಾರಿಗೆ | 
ಬರುವಂತೆ ಕೈಬಿಡಲಾಗಿರುತ್ತದೆ. 
ಪ್ರಸಕ್ತ ಆರ್ಥಿಕ ಇಲಾಖೆಯಿಂದ 
| ಅಆಯವ್ಯ ಯದಲ್ಲಿ ಅನುದಾನ ನಿಗದಿಪಡಿಸಿ. 
| ಸದರಿ ಅನುದಾನವನ್ನು ಇಲಾಖಾ 
| | ಹಂತದಲ್ಲಿ ಬಿಡುಗಡೆ ಮಾಡಲು ಆರ್ಥಿಕ | 
ಇಲಾಖೆಯಿಂದ ಕಾಲಕಾಲಕ್ಕೆ ಅಧಿಕಾರ ' 
| ಪ್ರತ್ಯಾಯೋಜಿಸಲಾಗುತ್ತಿದೆ. 
RRS RES NEARS ES. 
| ಈ ಮಾರ್ಗಸೂಚಿಯಲ್ಲಿರುವ ನೀ ನಿಯಮಗಳನ್ನು" ಮತ್ತು! | 
ಆಧಾರತೆಯನ್ನು ನಿರ್ಲಕ್ಷಿಸಿ, ಗುತ್ತಿಗೆದಾರರಿಗೆ 
ಆ | ಅಧಿಕಾರಿಗಳು ಮನ್ನೊಸೋ ಇಚ್ಛೆ ಹಣ ಬಿಡುಗಡೆ ಅನ್ವಯಿಸುವುದಿಲ್ಲ 
ಮಾಡಿರುವುದು ಆರ್ಥಿಕ ಇಲಾಖೆಯ ಗಮನಕ್ಕೆ 


OS 


| ಜಗದಿ ಎಷ್ಟು ಪ್ರಕರಣಗಳಲ್ಲಿ ಪ್ರಃ ಬಗ್ಗೆ ತನಿಖೆ 
| ನಡೆಸಲು ಆರ್ಥಿಕ ಇಲಾಖೆಗೆ ಸಂಬಂಧಿಸಿದ ಇಲಾಖಾ | 
Ns ಕಾರ್ಯದರ್ಶಿಗಳಿಗೆ ಮತ್ತು ಮುಖ್ಯಸ್ಥರಿಗೆ ee 
ನೀಡಿದೆಯೇ; (ಸಂಪೂರ್ಣ ಮಾಹಿತಿ ನೀಡುವುದು)" | 


ರಾ er 


| 
ಬಂದಿದೆಯೇ; 


y 
ಅನ ಶ್ರಯಿಸುವುದಿಲ್ಲ | 


ME AUS 


-2- 


ರಾಜ್ಯದಲ್ಲಿ ಗುತ್ತಿಗೆದಾರರ ಸಂಘ ಮಾನ್ಯ 
ಪ್ರಧಾನ ಮಂತ್ರಿಗಳಿಗೆ ಮತ್ತು ರಾಜ್ಯದ 
ರಾಜ್ಯಪಾಲರಿಗೆ ನೀಡಿರುವ ಮನವಿಗೆಳಲ್ಲಿ 


ಆರ್ಥಿಕ ಇಲಾಖೆಯ  ಕೆ.ಟಿಸಿಪಿ. 
ಉಲ್ಲಂಛಿಸಿ, ಇ-| 
ಪ್ರಕ್ಯೂರ್‌ಮೆಂಟ್‌ ಪೊರ್ಟಲ್‌ ಮುಖೇನ 


ಟೆಂಡರ್‌ ಕರೆಯಲು ಅವಕಾಶ ನೀಡದೆ, 

ರಾಜ್ಯದ ಬಹುತೇಕ ಇಲಾಖೆಗಳ | 
| ಈ | ಕಾಮಗಾರಿಗಳನ್ನು ನಿರ್ಮಿತಿ ಕೇಂದ್ರ, 
| ಕ್ರೇಡಲ್‌, ಕರ್ನಾಟಕ ಗ್ರಾಮೀಣ ಮೂಲ 
ಸೌಕರ್ಯ ಅಭಿವೃದ್ಧಿ ನಿಗಮಗಳಿಗೆ 
ನೀಡುತ್ತಿದ್ದ, ಕಳಪೆ ಕಾಮಗಾರಿಗಳಿಗೆ 
ಅವಕಾಶ ನೀಡುವುದಲ್ಲದೆ, ಲಂಚಗುಳಿತನಕ್ಕೆ 
ಅವಕಾಶ ನೀಡಿರುವುದಾಗಿ | 
ಆರೋಪಿಸಿರುವುದು ನಿಜವೇ; | 
ಹಾಗಿದ್ದಲ್ಲಿ, ಇದನ್ನು ಸರಿಪಡಿಸಲು ಆರ್ಥಿಕ 
ಇಲಾಖೆ ಕಗೊಂಡಿರುವ ಕ್ರಮಗಳೇನು; 


| ಕಾಯ್ದೆಯನ್ನು 
| 


ಆರ್ಥಿಕ ಇಲಾಖೆ ಬೃಹತ್‌ ಇಲಾಖೆಗಳಾದ | 


| ನೀರಾವರಿ, ಲೋಕೋಪಯೋಗಿ ' 
| | ಪಂಚಾಯತ್‌ ರಾಜ್‌ ನಗರಾಭಿವೃದ್ದಿ! 
ಇಲಾಖೆಗಳ ಬೃಹತ್‌ ಮೊತ್ತದ 


ಟೆಂಡರ್‌ಗಳನ್ನು ಅನುಮೋದಿಸಿ, ತದನಂತರ 
ಹಣ ಭರವಸೆ ಪತ್ರಗಳನ್ನು ಬಿಡುಗಡೆ | 
| | ಮಾಡಲು ಆರ್ಥಿಕ ಇಲಾಖೆಯು 
ಹಿಂಜರಿಯುತ್ತಿರುವುದು ನಿಜವೇ; ಹಾಗಿದ್ದಲ್ಲಿ, | 
ಇದನ್ನು ಸರಿಪಡಿಸಲು ಆರ್ಥಿಕ ಇಲಾಖೆ 
ಕೈಗೊಂಡಿರುವ ಕ್ರಮಗಳೇನು? (ಸಂಪೂರ್ಣ | 
ಮಾಹಿತಿ ನೀಡುವುದು). 


ಸಂಖ್ಯೆ: ಆಇ ೨3 ಆಅಹೋ-2/2021 


3 


meratec from Office by G JAGADEESHA. CMO-IS(G), JOINT SECREATRY. CMO on BAHL 1:83 AM 


| 


ಎಲ್ಲಾ ಇಲಾಖೆಗಳಡಿ ಸಂಗ್ರಹಣಾ ಪ್ರಾಧಿಕಾರಗಳು 


ಕಡ್ಡಾಯವಾಗಿ ಎಲ್ಲಾ ಕಾಮಗಾರಿ! ಸರಕು/ 
ಸೇವೆಗಳನ್ನು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ- | 


1999 ರ ಅಸುಸಾರ ಸಂಗ್ರಹಿಸಬೇಕಾಗುತ್ತದೆ. | 


ಉದ್ಭವಿಸುವುದಿಲ್ಲ 


\ LAAAAS 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


